ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1346 


ಸದಸ್ಯರ ಹೆಸರು 


| (ನಾಮ ನಿರ್ದೇಶನ ಹೊಂದಿದವರು) 


ಶ್ರೀ ಪಿ.ಆರ್‌. ರಮೇಶ್‌ 


ಉತ್ತರಿಸಬೇಕಾದ ದಿನಾಂಕ 


14.09.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ದಿ ಮತ್ತು ವಿಕಲಚೇತನರ, ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು. 


ಕ್ರ. 
ಸಂ 


ಪ್ರಶ್ನೆ 


ಉತ್ತರ 


ಅ) 


'| ರಾಜಧನ 


ರಾಜ್ಯದ ಬೊಕ್ಕಸಕ್ಕೆ ಕಳೆದ 5 


ರಾಜ್ಯದ ಬೊಕ್ಕಸಕ್ಕೆ ಕಳೆದ 5 ವರ್ಷಗಳಿಂದ ಸರ್ಕಾರಕ್ಕೆ 


ವರ್ಷಗಳಿಂದ ಸರ್ಕಾರಕ್ಕೆ 
ಸಂದಾಯವಾಗಬೇಕಿರುವ 
(ರಾಯಲ್ಬಿ) 
ಮೊತ್ತವೆಷ್ಟು (ವಿವರ 
ನೀಡುವುದು ) 


ಸಂದಾಯವಾಗಬೇಕಿರುವ ರಾಜಧನ ಹಾಗೂ ಸಂಗ್ರಹಿಸಿದ 
ರಾಜಧನ ವಿವರ ಕೆಳಗಿನಂತೆ ನೀಡಲಾಗಿದೆ. 


ಸಾಧನೆ 


ವರ್ಷ ಸರ್ಕಾರಕ್ಕೆ ಶೇಕಡಾ 

ಸಂದಾಯವಾಗ 
ಬೇಕಾದ 
ರಾಜಧನ 
2550.00 
3000.00 
3550.00 
3750.00 


4000.00 


ಕ್ರ 
ಸಂ 


2746.26 
3026.42 
3629.02 
3893.44 
1933.98 


2017-18 
2018-19 
2019-20 
2020-21 
2021-22 
(ಜುಲೈ) 


108 
101 
102 
103 
48 


WNmik&| wn = 


ಆ) 


ರಾಜ್ಯದ ಬೊಕ್ಕಸಕ್ಕೆ ಕಳೆದ 5 
ವರ್ಷಗಳಿಂದ ಸಂಗ್ರಹವಾದ 
ರಾಜಧನ (ರಾಯಲ್ಬಿ) 
ಮೊತ್ತವೆಷ್ಟು: (ಜಿಲ್ಲಾವಾರು 
ವಿವರ ನೀಡುವುದು ) ಮತ್ತು 
ಬಾಕಿ ಇರುವ ಮೊತ್ತವೆಷ್ಟು:( 
ಜಿಲ್ಲಾವಾರು ವಿವರ 
ನೀಡುವುದು) 


ರಾಜ್ಯದ ಬೊಕ್ಕಸಕ್ಕೆ ಕಳೆದ 5 ವರ್ಷಗಳಿಂದ ಸಂಗ್ರಹವಾದ 
ಜಿಲ್ಲಾವಾರು ರಾಜಧನ ಮೊತ್ತದ ವಿವರ ಅನುಬಂಧ 1ರಲ್ಲಿ 
ಹಾಗೂ ಜಿಲ್ಲಾವಾರು ಬಾಕಿ ಇರುವ ಮೊತ್ತ ವಿವರ 
ಅಮುಬಂಧ-2 ರಲ್ಲಿ ನೀಡಲಾಗಿದೆ. 


ಇ) 


ಸಂಗ್ರಹವಾದ ರಾಜಧನದಲ್ಲಿ 


ಸಂಗ್ರಹವಾದ ರಾಜಧನವು ಪೂರ್ಣ ಪ್ರಮಾಣದಲ್ಲಿ ರಾಜ್ಯ 


ರಾಜ್ಯ ಸರ್ಕಾರದ ಪಾಲು 
ಮತ್ತು ಕೇಂದ್ರ ಸರ್ಕಾರದ 
ಪಾಲೆಷ್ಟು 

(ವಿವರ ನೀಡುವುದು) 


ಸರ್ಕಾರದ ಪಾಬಾಗಿರುತ್ತದೆ 


ಈ) 


ಕೇಂದ್ರ ಸರ್ಕಾರಕ್ಕೆ 
ಸಂದಾಯವಾದ ರಾಜಧನ 
ಪಾಲಿನಲ್ಲಿ ಯಾವ ರೀತಿಯ 
ಕಾರ್ಯಕ್ರಮಗಳನ್ನು ರಾಜ್ಯಕ್ಕೆ 
ನೀಡಲಾಗಿದೆ (ವಿವರ 
ನೀಡುವುದು) 


ಸಂಗ್ರಹಿಸಿದ ರಾಜಧನದ ಪಾಲಿನಲ್ಲಿ ಯಾವುದೇ ರೀತಿಯ 
ಕಾರ್ಯಕ್ರಮವನ್ನು: ರಾಜ್ಯದಲ್ಲಿ ಕೈಗೊಂಡಿರುವುದಿಲ್ಲ 
ಅದಾಗ್ಯೂ ಭಾರತ ಸರ್ಕಾರವು MM (DAR) Act 2015 ರ 
ತಿದ್ದುಪಡಿ ಸೆಕನ್‌ 9 (ಪಿ) ರಂತ ಗಣಿ ಗುತ್ತಿಗೆದಾರರಿಂದ 
ಕೈಗೊಂಡ ಗಣಿಗಾರಿಕೆಯಿಂದ ರಾಜಧನದ ಮೇಲೆ ಶೇ. 2 
ರಷ್ಟು ಮೊತ್ತವನ್ನು ್ಹMET ಸಂಗ್ರಹಿಸಲಾಗುತ್ತಿದೆ. ಈವದೆಗೆ 
ರೂ.152.23 ಕೋಟಿ N್ಬET ಮೊತ್ತವನ್ನು ಕೇಂದ್ರ ಸರ್ಕಾರಕ್ಕೆ 
ವರ್ಗಾಯಿಸಲಾಗಿದೆ. ಕೇ೦ದ್ರ ಸರ್ಕಾರವು ಕರ್ನಾಟಿಕ ರಾಜ್ಯ 
ಸರ್ಕಾರಕ್ಕ ಒಟ್ಟು 10 ಖನಿಜಾನ್ನೇಷಣೆ ಕಾರ್ಯಕ್ರಮಕ್ಕಾಗಿ 


1 ರೂ.2950 ಕೋಟಿ ಮೊತ್ತವನ್ನು ಮೀಸಲಿಡಿಸಿದೆ.ಥ್ರಿತುಭೌಂಪಿ 3 - 
' | --2 


-2- ¥ 


ಕೇಂದ್ರ 
ಸರ್ಕಾರದ ವತಿಯಿಂದ 
ಗಣಿಗಾರಿಕೆಯಿಂದ ಸಲುಗಿ 
ಹೋಗಿರುವ ಪ್ರದೇಶಗಳಲ್ಲಿ, 
ಅಭಿವೃದ್ಧಿ ಕಾರ್ಯ, ಪರಿಸರ 
ಸಂರಕ್ಷಣೆ ಕುರಿತ ಕ್ರಮಗಳು 
ಕುಂರಿತವಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ:ಬಂದಿದ್ದಲ್ಲಿ, 
ಸರ್ಕಾರ ಕೈಗೊಂಡ 
ಕ್ರಮವೇನು? 

(ವಿವರ ನೀಡುವುದು) 


ರಾಜ್ಯ ಹಾಗೂ 


“ ಉಪಯೋಗಿಸಲಾಗುತ್ತಿದ್ದು, 
1 ಅನುಮೋದಿಸಿದ ಕ್ರಿಯಾ ಯೋಜನೆ ಮೊತ್ತ ಹಾಗೂ 


ಬಾರತ ಸರ್ಕಾರವು ಖMM(D&R) ಸೀ, 2015 ರ ತಿದ್ದುಪಡಿ 
ಸೆಕ್ಷನ್‌ 9(ಬಿ) ರಂತೆ ಜಿಲ್ಲಾ ಖವಿಜ ಪ್ರತಿಷ್ಠಾನ ಎಂಬೆ 
ಲಾಭರಹಿತ ಟ್ರಸ್ಟ್‌ ಸ್ಥಾಪಿಸಲು ಆದೇಶಿಸಿರುತ್ತದೆ. ಗಣ್ಣಿ 
ಬಾಧಿತ ಪ್ರದೇಶಗಳ ಅಬಿವೃದ್ದಿ ಹಾಗೂ ಜನರ 
ಕಲ್ಯಾಣಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯನ್ನು 
ಗಣಿ ಹಾಗೂ ಕಲ್ಲು ಗಣಿ ಗುತ್ತಿಗೆದಾರರು ಕೈಗೊಂಡ 
ಗಣಿಗಾರಿಕೆಯಿಂದ ರಾಜಧನದ ಮೇಲೆ ಶೇ30 ಹಾಗೂ 


ಶೇ10 ರಷ್ಟು ಅನ್ನಯವಬಾಗುವಂತೆ ವಿಧಿಯನ್ನು 
ಸಂಗ್ರಹಿಸಲಾಗುತ್ತಿದೆ. 2015-16 ರಿಂದ 2020-21 (ಜುಲೈ- 
2021) ತಿಂಗಳವರೆಗೆ ರೂ.2784.65 ಕೋಟಿ 
ಸಂಗ್ರಹಿಸೆಲಾಗಿರುತ್ತದೆ. 


ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ ಅಡಿಯಲ್ಲಿ, ಪ್ರಧಾನ 

ಮಂತಿ ಖವಿಜ ಕೇತು ಕಲ್ಯಾಣ ಯೋಜನೆಯಡಿಯಲ್ಲಿ ಈ 

ಕೆಳಕಂಡ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. 

1) ಕುಡಿಯುವ ವೀರು : 

2) ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣದ 
ಅಳತೆ 

3) ಆರೋಗ್ಯ 

4) ಶಿಕ್ಷಣ 

5) ಮಹಿಳಾ ಮತ್ತು 
ಕಾರ್ಯಕ್ರಮ 

6) ವಯಸ್ಸಾದ ಮತ್ತು ಅಂಗವಿಕಲ ವ್ಯಕ್ತಿಗಳ ಕಲ್ಯಾಣ 

7 ಕೌಶಲ್ಯ ಅಬಿವೃದ್ದಿ 

8) ನೈರ್ಮಲ್ಯತೆ 

9 ಭೌತಿಕ ಮೂಲಸೌಕರ್ಯ 

10) ಬೀರಾವರಿ 

11) ಶಕ್ತಿ ಮತ್ತು ನೀರಿನ ಅಬಿವೃದ್ದಿ 

12) ಗಣಿಗಾರಿಕೆ ಜಿಲ್ಮೆಗೆಳಲ್ಲಿ ಪರಿಸರದ ಗುಣಮಟ್ಟ 

ಹೆಚಿ, ಒಸುವುದು. | 


ರಾಜ್ಯ ಸರ್ಕಾರದಿಂದ. ಮೇಲ್ಯಂಡ ಯೋಜನೆಗಳನ್ನು ಗಣಿ 
ಬಾಧಿತ ಹಾಗೂ ಜನರ ಕಲ್ಯಾಣಕ್ಕಾಗಿ 
ಯೋಜನೆವಾರು 


ಮಕ್ಕಳ ಕಲ್ಯಾಣ ಸಂಬಂಧ 


ಸಂಖ್ಯೆ ಸಿಐ 446 ಎ೦ಐಂ೦ಎನ್‌ 2021 


|] ಖರ್ಚಾದ ವಿವರ ಅನುಬಂಧ ಸ್ಕಿರಲ್ಲಿ ನೀಡಲಾಗಿದೆ. 


LA 


(ಆ ಚಾ ಲಪ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ 
ಮತ್ತು ಮಕ್ಕಳ ಅಬಿವೃದ್ದಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 


] ¥ ಅನುಬಂಧ -1 
ಕಳೆದ 5 ವರ್ಷಗಳಲ್ಲಿ ಗಣಿ ಹಾಗೂ ಕಲ್ಲುಗಣಿಗಾರಿಕೆಯಿಂದ ಜಿಲ್ಲಾವಾರು ಸಂಗ್ರಹಿಸಿದ ರಾಜಧನ ವಿವರ 


ಎ pS ರೂೋಲಕ್ಷಗಳಲ್ಲಿ 
33 7 ಷ್ಟಿ LET MITT 2020-21 2021-72 
R KN " | (ಜುಲೈ 2021) 
1 —“TBagalkot ಗಾ TTT 8517.26 5170.80 28ರ530 
2° [Bangalore Rural 348870 4260.52 3599.42 4120.75 1306.76 
3” [Bangalore Urban 858239 982225 15083.57 1804454 3185.21 
& [Belgaum 4783.81 868257 973785 1137233 EE 
rr RATE 
6 [Bidar 883.34 1119.86 61227 1515.48 28015 | 
7. Wiayapura 6528-07 4428.79 3100.33 3569-88 987.81 
&—[Chamarajanagar 1678.47 2259.87 2746.47 1671.84 502.42 
3 CFmeccir 2099.31 275287 245542 345817 107899 
10 TehieaTopar 3706.56. 4888718 258417 5025.88 TES 
EE [ere 2317.50 ನ STN 0147.14 PED 
12 [Dakshina kannada 224874 2870.34 2835712 3487.35 690.41 
13 |Davanagere 2549.93 2885.42 2498.91 1403.50 305.64 
14 [Dharwad 687176 1016345 755025 7258.74 587258 
} 15 {Gadag 1817.26 2646.36 AC ET 267.16 
af 16 peso K 385148 573395 820108 7420.74 1560.96 
17 Haveri 1734200 2069.82 3436.94 1969.27 28339 
18 , [Head Office 16287829 14796297 8855682 | 7628690 48707 ೨0 
(—™—Tospete 512856 7121355 TAT 57197.05 10074034 
20 [Gulbarga 13017.40 2123.38 2446570 1994903 “007 
2% Kodagu 47159 580.31 800.60 54600 3554ರ 
22 Kolar ಸ್‌ 1449.41 331225 266885 2298785 487.50 
25 [Koppal 7233.03 5107.23 1075.05 PTS Ru 177403 
3 Mandya 738007 274677 2602.92 3104.74 1481.70 
25 TMysuru 2084.31 5599-58 3624.69 r 2601.57 46015 
26 {Raichur 5275.04 I 586521 ಮ್‌ 7650.87 1153.04 
27 JRemanagara 315330 4227.37 4171.44 4950 | As | 
28°“ IShivamogga 1769.56 252554 | 
25 —[Tumakura 452376 5440.69 508854 7290.15 2 
30 [Udupi 197465 1666.60 2423.38 2886.86 4235 
37 [Utara Kannada 253171 2355.74 359471 2921.85 55678 
32 “Wadgir 165650 255356 2517.81 2778.26 16795 
Total 274526.87 302643.00 36250200 389344.00 193398.45 
Ll 


೯ಶಕರು 


ಅನುಬಂಧ: -ಫ್ಲಿ 


ಜಿಲ್ಲಾವಾರು ಗಣಿ ಹಾಗೂ ಕಲ್ಲುಗಣಿ ಗುತ್ತಿಗೆದಾರರಿಂದ ಸಂದಾಯವಾಗಬೇಕಿರುವ/ಬಾಕಿ ವಸೂಲು 
ಮಾಡಬೇಕಾಗಿರುವ ಬಾಕಿ ಮೊತ್ತದ ವಿವರ 


_ನಿರ್ಜ್‌ಕಕರು ೧ 


K ರೂ.ಲಕ್ಷಗಳಲ್ಲಿ 
| ಗಣಿ fi ಕಲ್ಲು'ಗಣಿ 
ಕ್ರ.ಸಂ ಜಿಲ್ಲೆ ಗುತ್ತಿಗೆದಾರರಿಂದ ಗುತ್ತಿಗೆದಾರರಿಂದ ಒಟ್ಟು ಬಾಕಿ 
ಬಾಕಿ. ಬಾಕಿ ': 
1 [Bangalore Rural | - 940.56 940.56 
2 “|Bangalore Urban SINE 3737] 45196.31| 
3 [Chamarajanagar - 58113 581.13 | 
: 4 [Chikkamagalur 1.49 4,938.29 4,939.78 
A) TChikkaballapur - 268727] 2,687 27 | 
6 Dakshina Kannada | ಹ. 9,134.06[ 9,134.06 | 
BT | - 84.69 84.691 
assan 13.95 3,741.86 3,755.80 
9 Kolar 11.33 16,099.77 | 16,111.10 
10 andya - 3,123.63 3,123.63 
77 [Mysore 77.66 224021 2257 89 | 
12” [Kodagu F 409.95 409.95 | 
13 [Ramanagara - 12,749.42 12,749.42 
14 [Shimoga i 153724 15,372.41 
| 75 [Tumkur 1 39154 | 0088.37 10,469.85 
16 [Belgaum 58.16 | 11,411.24 11,469.40 
17 [Bellary 1711.89 460.70 57259 
18 [Bier [= 3 3,358.91 3,358.91 
179 [Biapur a Tr 210.74 210.74 | 
20 [Chitradurga E72] 26,964.72 
21 JDavanagere 2,017.94 2,017.94 
27 Bharvad Fi] p 551275] 51273] 
23: [Gadag - 131.97 131.97 | 
24 \Haveri Wi RES 545.58 | 545.58 
25 [Gulbarga [ #518625 | 2,488.87] 765512 
26 [Nadgir ig 0.64 2,616.90 2,617.53 
27 |Hospet 2,780.13 12,733.75 15,513.88 
28 Bagaikot 4125 1206.88] 1,248.37 | 
29 |Koppal | 807.81 807.81 
30 JRaichur 52645] 355.710 895.55 | 
31 Uttara Kannada | 3.58 157.57] 161.15 
ME ee 89,144.28 | 196,373.28 285,517.56 | 
nL 


ಯೋಜನೆವಾರು ಅನುಮೋದಿಸಿದ ಕ್ರಿಯಾ ಯೋಜನೆ ಹಾಗೂ ಖರ್ಚಾದ ಮೊತ್ತ ವಿವರ 


ಅನುಬಂಧ-3 


(ರೂ.ಲಕ್ಷಗಳಲ್ಲಿ) 


ಳ್‌ 


Grand Total 


ಪ್ರೋಜೆಕ್ಟ್‌ ಗಳ ಅಸುಮೊದಿತ ಕ್ರಿಯಾ | 
ಕ್ರ.ಸಂ ಯೋಜನೆಗಳು ಸಾರಕ ಖರ್ಚಾದ ಮೊತ್ತ 
ಸಂಖ್ಯೆ ಯೋಜನೆ ಮೊತ್ತ f 
1 Drinking water supply 107 -52092.20 8226.43 
Environment prevention and pollution 138 8102.99 2160.01 
control measures - i ಕನ್ನ 
3° .:-|Health care 524: 4517707 9228.86 
4 Education. 2720 54650,98 19958.33 
§ Welfare of woman & children 790 14791.25 4361.90 
including on their nutrition ಸಃ 
6 |Welfare of aged and disabled persons 96 2971.68 773.12 
7 Skill development 270 5484.26 2184.64 
8 Sanitation ( 358 16170.16 2829.52 8 
9 [Physical infrastructure 1386 94259.05 31921.06 
10 jlimigation 80 11852.79 2874.59 
11 [Energy & water shed development 328 7880.80 3191.15 
Any other measures for enhancing 106 6357.24 1384.59 
12. Jenvironmental quality in mining district 
13 Total amount for which estimates need to be submited by 45042.67 
14: COVID 19 Expenditure up to 31st July 2021 15946.31 
7903 364833.14 105040,50 


CS Uubvame 20 


ಕೇಂದ್ರ ಸರ್ಕಾರದಿಂದ ನ್ಯಾಷನಲ್‌ ಮಿನರಲ್‌ ಎಕ್ಸ್‌ ಪ್ಲೋರೇಷನ್‌ ಟ್ರಸ್ಟ್‌ (NMET) ಅಡಿಯಲ್ಲಿ ಕೈಗೊಂಡಿರುವ ಖನಿಜಾನ್ವೇಶನೆ ಯೋಜನೆಗಳು 


S.No Project ID 


— 


Name 


Project Stage 


EC-Meeting (Date) 


Taluk 


District 


Commodity / 
Mineral — 


implementing Agency 


Totat Estimated Cost (Rs) 


Start Date 


Project Status 


187/EC-12/G4/2019 


connaissance Survey TGAT Yor Nmestone and 
dolomite in Neerbudhihal Block-West 
(KAR_NLOB_3363_W} District- Bagalkote, 
Karnataka. 


G4 


[EC Meeting 14 (09-11-2019) 


Bagalkote 


Limestone 


KIOCL 


[೨,198,000 


[27-09-2019 


[Approved 


186/EC-12/G4/2019 


| 


[Rconnaance Survey TGA] for imestone and 
[dolomite in Neerbudhihal Slock-East 
(KAR_NLD8_3363_F} District- Bagalkote, 
Karnataka. 


G4 


IEC Meeting 14 (09-11-2019) 


adami 


Badami 


Bagalkote 


Limestone 


KIOCL 


27-03-2019 


[Approved 


166/£C-10/G3/2018 


—— 


Udagl Blocs, Chitterpur Taluk, District Kalaburag, 
Karnataka 1 


63 


Ec Meeting 10 (30-10-2018) 


[Chittapur 


Kataburagi 


Limestone 


IMECL 


31-10-2018 


Completed 


4) 165/EC-10/G3/2018 


Digscan Block, Chittarpuc Taluk, District: 
[Kalaburagi, Karnataka 


G3 


[EC Meeting 10 (30-10-2018) 


chittapur 


Kalaburagi 


MECL 


31-10-2018 


Completed 


CBE 


[S9/EC-6/G2/2018 


ERR iron Ore Mines, NEB Range M/s RMMPL, ML. 
No. 2010, District-Balléri, Karnataka. 


G2 


EC Meeting 6 (11-01-2018} 


| 


Ballari 


MECL 


100,816,000 


[24-02-2018 


[Approved 


6158/EC-4/G4/2017 


G4 Exploration of Gold and associated elements 
in Udbur Bock {Blo¢k td SR_ KAR_07), District- 
Mysore, Karnataka 


64 


EC Meeting 4 (21-02-2017} 


Mysore 


Mysore 


KIOCL 


[51,071,000 


03-04-2017 


Approved 


7|54/EC-4/G4/2017 


Regional Exploration (G-4} for Gold & Associated 
letements in Bukkapatna Block, (Block ID: SR-KAR- 
105}, District- Tumkur, Karnataka. 


64 


CC Meeting 4 (21-02-2017) 


Sira and Hiriyur 


Furkur and 
Chitradurga 


INMDC 


15,294,000 


03-04-2017 


Completed 


8|53/£C-4/G4/2017 


Regional Exploration (G-4} for Gold & Associated 
. elements in Matmari Block, (Block ID: SR-KAR-05), 
District- Raichur, Karnataka. 


[2 


EC Meeting 4 (21-02-2017) 


Manvi and Raichur 


Raichur 


NMOC 


19,068,000 


[03-04-2017 


[Approved 


[46/EC-4/G4/2017 
/ 


Regional Exploration Proposat {G-4 level} for Au, 
(cu, pb, Zn, Ni and Co in Ranibennur Block, (Block 
1D SR-KAR-08} District: HaveriDavanagere, 
Karnataka 


G4 


Ec Meeting 4 (21-02-2017) 


Haveri, Ranebennur, Harihara 


Haveri and 
Davanagere 


MECL 


47,970,800 


03-04-2017 


[completed 


10|14/EC-3/G4/2016 


ERH Tron Ore Mines, NEB Range M/s RMMPL, ML 
NO. 2010, Village — Papinayakanahalli, District- 
Ballary, Karnataka 


64 


EC Meeting 3 (25-10-2016) 


Sandur 


Ballari 


MECL 


23-02-2017 


Completed 


Total 


399000 


295,083,800 


CTU MMN 808) 


ON 


ನಿರ್ದೇಶಕರು 


